ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಬಹುಮಹಡಿ ಕಟ್ಟಿಡಗಳ ಸೊಸೈಟಿಗಳ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
152 (189) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬಹುಮಹಡಿ ಕಟ್ಟಿಡಗಳ ಸೊಸ್ಯಟಿಗಳನ್ನು ಸಹಕಾರ ಕಾಯ್ದೆಯ ಅನ್ವಯ ನೋಂದಣಿ 
ಮಾಡಲಾಗುತ್ತಿದೆಯೇ; 


(ಆ) ಬೆಂಗಳೂರು ನಗರದಲ್ಲಿ ಬಹುಮಹಡಿ ಕಟ್ಟಡಗಳ ಎಷ್ಟು ಸೊಸೈಟಿಗಳು ನೋಂದಣಿಯಾಗಿವೆ; 
(ವಿಭಾಗವಾರು ಹೆಸರಿನೊಂದಿಗೆ ಮಾಹಿತಿ ನೀಡುವುದು) 


(ಇ) ಈ ಬಹುಮಹಡಿ ಕಟ್ಟಡಗಳ ಸೊಸೈಟಿಗಳನ್ನು ಆಡಿಟ್‌ ಮಾಡಲಾಗುತ್ತಿದೆಯೇ; ಕಳೆದ ಮೂರು 
ವರ್ಷಗಳಲ್ಲಿ ಬೆಂಗಳೂರು ನಗರದ ಎಷ್ಟು ಸೊಸೈಟಿಗಳು ಆಡಿಟ್‌ ಲೆಕ್ಕವನ್ನು ಇಲಾಖೆಗೆ ಒಪ್ಪಿಸಿವೆ ? 
(ವಿಭಾಗವಾರು ವಿವರ ನೀಡುವುದು) 


